ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 19-03-2021 ಪುಶ್ನೆ ಸಂಖ್ಯೆ: 1443 (1658) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ.ಎಂ. ಇಬ್ರಾಹಿಂ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೂಲಸೌಲಭ್ಯ ಅಬಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 


ವಿಷಯ: ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಾರಂಭ ಕುರಿತು 
(ಅ) ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿಯು ಸದ್ಯ ಯಾವ ಹಂತದಲ್ಲಿದೆ; 


(ಆ) ಇದಕ್ಕಾಗಿ ಮೀಸಲಿರಿಸಿದ ಅನುದಾನ ಎಷ್ಟು; ಬಳಕೆ ಮಾಡಲಾದ ಅನುದಾನ 
ಎಷ್ಟು; (ಅಂಕಿ-ಅಂಶಗಳ ವಿವರ ಒದಗಿಸುವುದು) 


(ಇ) ಯೋಜನೆಯ ನಿಧಾನಗತಿಗೆ ಕಾರಣವೇನು; ಎಷ್ಟು ಹಂತಗಳಲ್ಲಿ ಸದರಿ ವಿಮಾನ 
ನಿಲ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು; ಸ೦ಪೂರ್ಣ ಮಾಹಿತಿ 
ನೀಡುವುದು) 


(ಈ) ಎಷ್ಟು ಕಾಲಮಿತಿಯೊಳಗೆ ವಿಮಾನ ನಿಲ್ದಾಣ ಕಾರ್ಯಾರಂಭ 
ಮಾಡಲಾಗುವುದು? 


